ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 296 
ಸದಸ್ಯರ ಹೆಸರು  ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. 
" (ಸಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸುವ ಸಚಿವರು : ಕಂದಾಯ ಸಜಿವರು 
ಉತ್ತರಿಸುವ ದಿನಾಂಕ : 15.12.2021 
ಹ] ಪ್ರಶ್ನೆ ಉತ್ತರ 
ಅ) | ಕೊಡಗು ಜಿಲ್ಲೆ ಮಡಿಕೇರಿ ತಾಲ್ಲೂಕು ಕೊಡಗು ಜಿಲ್ಲೆ ಮಡಿಕೇರಿ ತಾಲ್ಲೂಕು, 


ಕರ್ಣಗೇರಿ ಗ್ರಾಮದ ಸರ್ವೆ ನಂ.382 ಮತ್ತು 


383ರಲ್ಲಿ ಕಟ್ಟುತ್ತಿರುವ ಮಿನಿ 
ವಿಧಾನಸೌಧದ ಕಾಮಗಾರಿಯ 2ನೇ 
ಹಂತದ ಕಾಮಗಾರಿಗೆ ಅಂದಾಜು 


ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದರೂ 
| ಸಹ ಇಲ್ಲಿಯಾವರೆಗೆ ಅನುಮೋದನೆ 


ನೀಡುವುದು) 


ತಾಲ್ಲೂಕು ಆಡಳಿತ ಸೌಧ ಕಟ್ಟಡದ ಎರಡನೇ 
ಹಂತದ ಕಾಮಗಾರಿಯನ್ನು ರೂ.500.00 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಸರ್ಕಾರದ 
ಆದೇಶ ಸಂಖ್ಯೆ: ಕಂಇ 25 ಡಬ್ಬ್ಯೂಬಿಆರ್‌ 2021 
ದಿನಾಂಕ:08.06.2021 ರಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 


[res ಇರಲು ಕಾರಣಗಳೇನು; (ವಿವರ 


ಆ 


Re 


ನೆನೆಗುದಿಗೆ ಬಿದ್ದಿರುವ ಈ ಮಡಿಕೇರಿಯ 
ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿ 
ಯನ್ನು ಯಾವ ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದು; 


PU ವಿಧಾನಸೌಧದ ಈ ಕ್ಷಣದ 
| | ಪ್ರಗತಿಯೇನು? (ವಿವರ ನೀಡುವುದು) 


ಪ್ರಸ್ತುತ ಕಾಮಗಾರಿಯ ಇ-ಟೆಂಡರ್‌ ಪ್ರಕ್ರಿಯೆ 
ಚಾಲ್ತಿಯಲ್ಲಿದ್ದು, ಟೆಂಡರ್‌ ಪ್ರಕ್ರಿಯೆ ಮುಗಿದ 
ನಂತರ ತ್ವರಿತವಾಗಿ . ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಕ್ರಮವಹಿಸಲಾಗುತ್ತದೆ. 


ಕ೦ಇ 139 ಡಬ್ಬ್ಯ್ಯೂಬಿಆರ್‌ 2021 


pT 


(ಆರ್‌. ಅ 
ಕಂದಾಯ ಸಚಿವರು. 


